


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೯ 


ಬೆಂಗಳೂರು, ಗುರುವಾರ, ಜೂನ್‌ ೧೨, ೨೦೧೪ (ಜ್ಯೇಷ್ಠ ೨೨, ಶಕ ವರ್ಷ ೧೯೩೬) ಸಂಚಿಕೆ ೨೪ 
Volume 149 Bangalore, Thursday, June 12, 2014 (Jyeishta 22, Shaka Varsha 1936) Issue 24 








ಭಾಗ ೫ 
ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳು, ಲೋಕಸೇವಾ ಆಯೋಗದ 
ಜಾಹೀರಾತುಗಳು, ನೇಮಕಾತಿ ಸಮಿತಿಗಳ ಜಾಹೀರಾತುಗಳು 


ಕರ್ನಾಟಕ ಲೋಕಸೇವಾ ಆಯೋಗ 
ವಿಷಯ : 2013ನೇ ಸಾಲಿನ ಪ್ರಥಮ ಅಧಿವೇಶನದ ಇಲಾಖಾ ಪರೀಕ್ಷೆಯಲ್ಲಿ ಶ್ರೀಮತಿ ಶಕುಂತಲಾ ಬಸವಣ್ಣೆಪ್ಪ ಕರಮಡಿ, 
ದ್ವಿದ.ಸ. ಇವರು ಪಿ.ಡಬ್ಬ್ಯೂಡಿ. ಹೈಯರ್‌ ಭಾಗ-1 ಪತ್ರಿಕ-1ರ ವಿಷಯದ ಪರೀಕ್ಷೆಯ ಉತ್ತರಪತ್ರಿಕೆಯಲ್ಲಿ ಎರಡು 
ರೀತಿಯ ಕೈಬರಹಗಳಿರುವ ಪರೀಕ್ಷಾ ದುರಾಚಾರ ಪ್ರಕರಣಕ್ಕೆ ದಂಡನೆ ವಿಧಿಸುವ ಕುರಿತು 


ಓದಲಾಗಿದೆ : 1 ಶ್ರೀಮತಿ ಶಕುಂತಲಾ ಬಸವಣ್ಣೆಪ್ಪ ಕರಮಡಿ, ನೋಂದಣಿ ಸಂಖ್ಯೆ 32694, ಇವರಿಗೆ ಜಾರಿ ಮಾಡಿದ 
ಆಯೋಗದ ಕಾರಣ ಕೇಳುವ ನೋಟೀಸ್‌ ಸಂಖ್ಯೆ ಇಪ(3) 289/2013-14/ಪಿಎಸ್‌ಸಿ, 
ದಿನಾಂಕ: 09-12-2013 


2. ಶ್ರೀಮತಿ ಶಕುಂತಲಾ ಬಸವಣ್ಣೆಪ್ಪ ಕರಮಡಿ, ಇವರ ಲಿಖಿತ ಸಮಜಾಯಿಷಿ ದಿನಾಂಕ: 18-12-2013 
3. ಆಯೋಗದ ನೋಟೀಸು ಸಂಖ್ಯೆ ಪಿ.ಎಸ್‌.ಸಿ. 35 ಸಿಎನ್‌ಎಸ್‌ 13, ದಿನಾ೦ಕ: 15-02-2014 
4. ವಿಚಾರಣಾಧಿಕಾರಿಗಳ ವಿಚಾರಣಾ ವರದಿ ದಿನಾಂಕ: 26-02-2014 


5. ದಿನಾಂಕ: 09-04-2014ರ ಆಯೋಗದ ಸಭೆಯ ನಡವಳಿಗಳು 
ಪ್ರಸ್ತಾವನೆ : 
ಆಯೋಗವು ನಡೆಸಿದ 2013ನೇ ಸಾಲಿನ ಪ್ರಥಮ ಅಧಿವೇಶನದ ಇಲಾಖಾ ಪರೀಕ್ಷೆಗಳ ಸಂಬಂಧ ದಿನಾಂಕ: 14-08-2013ರಂದು ನಡೆಸಲಾದ 
ಹಿ.ಡಬ್ರ್ಯೂಡಿ. ಹೈಯರ್‌ ಭಾಗ-1 ಪತ್ರಿಕೆ-1ರ ವಿಷಯದ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಸಂದರ್ಭದಲ್ಲಿ, ನೋಂದಣಿ ಸಂಖ್ಯೆ 32694ರ ಅಭ್ಯರ್ಥಿಯಾದ 
ಶ್ರೀಮತಿ ಶಕುಂತಲಾ ಬಸವಣ್ಣೆಪ್ಪ ಕರಮಡಿ, ದ್ವಿದ.ಸ. ಸಹಾಯಕ ಕಾರ್ಯಪಾಲಕ ಅಭಿಯಂತರರ ಕಛೇರಿ, ಕೆ.ಎನ್‌.ಎಸ್‌.ಎಲ್‌. ಜಿ.ಎಲ್‌.ಬಿ.ಸಿ., 
ಉಪ ವಿಭಾಗ, ನಂ. 2, ರಾಯ್‌ಭಾಗ್‌ ತಾಲ್ಲೂಕು, ಬೆಳಗಾವಿ ಜಿಲ್ಲೆ-591317 ಇವರ ಉತ್ತರಪತ್ರಿಕೆಯಲ್ಲಿ ಎರಡು ರೀತಿಯ ಕೈಬರಹಗಳಿರುವ ಬಗ್ಗೆ 
ದಿನಾಂಕ: 30-10-2013ರಂದು ಮೌಲ್ಯಮಾಪಕರು ವರದಿ ನೀಡಿರುತ್ತಾರೆ. 


ಮೇಲಿನ ವರದಿಯ ಮೇರೆಗೆ ಉಲ್ಲೇಖ-(1ರಲ್ಲಿ ಓದಲಾದ ದಿನಾಂಕ: 09-12-2013ರ ಕಾರಣ ಕೇಳುವ ನೋಟೀಸಿನಲ್ಲಿ ಆಪಾದಿತ 
ಅಭ್ಯರ್ಥಿಯಿಂದ ಲಿಖಿತ ಸಮಜಾಯಿಷಿಯನ್ನು ಕೇಳಲಾಗಿತ್ತು. ಸದರಿ ನೋಟಿಸಿಗೆ ಅಪಾದಿತರು ಉಲ್ಲೇಖ-(2)ರಲ್ಲಿ ಓದಲಾದ ದಿನಾಂಕ: 18-12-2013ರ 
ಲಿಖಿತ ಸಮಜಾಯಿಷಿಯಲ್ಲಿ ತಮ್ಮ ಎರುದ್ಧ ಮಾಡಲಾದ ಆರೋಪದ ಸಂಬಂಧ ಸದರಿಯವರು ತನಗೆ ಮೈಯಲ್ಲಿ ಆರಾಮವಿಲ್ಲದ ಕಾರಣ ತಲೆಸುತ್ತು 
ಬಂದಿರುವುದರಿಂದ ಉತ್ತರಪತ್ರಿಕೆಯಲ್ಲಿ ಎರಡು ರೀತಿಯ ಕೈಬರಹವಾಗಿರುತ್ತದೆ ಎಂಬ ಸಮಜಾಯಿಷಿಯನ್ನು ನೀಡಿರುತ್ತಾರೆ. ಈ ಸಮಜಾಯಿಷಿಯನ್ನು 
ಒಪ್ಪಿಕೊಳ್ಳಲು ಸಾಧ್ಯವಾಗದ ಕಾರಣ ದಿನಾಂಕ: 11-02-2014ರ ಆದೇಶದಲ್ಲಿ ಈ ಪ್ರಕರಣದ ವಿಚಾರಣೆಯನ್ನು ನಡೆಸಲು ವಿಚಾರಣಾಧಿಕಾರಿಯನ್ನು 
ನಿಯುಕ್ತಿಗೊಳಿಸಲಾಗಿತ್ತು. ವಿಚಾರಣಾಧಿಕಾರಿಗಳು ಉಲ್ಲೇಖ-(3)ರಲ್ಲಿ ಓದಲಾದ ನೋಟೀಸನ್ನು ಜಾರಿ ಮಾಡಿ ಸದರಿ ಪ್ರಕರಣದ ಕುರಿತಂತೆ ನಡೆಸಲಾದ 
ವಿಚಾರಣಾ ಸಮಯದಲ್ಲಿ ಅಭ್ಯರ್ಥಿಯಿಂದ ಬರೆಸಿಕೊಳ್ಳಲಾದ ಕೈಬರಹಗಳನ್ನು ಪರಿಶೀಲಿಸಲಾಗಿ ಅಭ್ಯರ್ಥಿಯು ಉತ್ತರಪತ್ರಿಕೆಯಲ್ಲಿರುವಂತೆ ಎರಡು ರೀತಿಯ 
ಕೈಬರಹವನ್ನು ಬರೆಯುವಲ್ಲಿ ವಿಫಲರಾಗಿದ್ದು, ಸದರಿ ಅಭ್ಯರ್ಥಿಯ ಕೈಬರಹವು ಉತ್ತರಪತ್ರಿಕೆಯ ಮೊದಲ ಮೂರು ಪುಟಗಳಿಗೆ ಮಾತ್ರ 


(೬೪೧) 


೬೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೧೨, ೨೦೧೪ ಭಾಗ ೫ 





ಹೋಲಿಕೆಯಾಗುತ್ತಿದ್ದು, ಉಳಿದ ಪುಟಗಳ ಕೈಬರಹಕ್ಕೆ ಹೊಂದಾಣಿಕೆಯಾಗದ ಕಾರಣ ಆಪಾದಿತರ ಮೇಲೆ ಹೊರಿಸಿರುವ ಆರೋಪವು ನಿಸ್ಪಂಶಯವಾಗಿ 
ಸಾಬೀತಾಗಿರುತ್ತದೆ ಎ೦ದು ವಿಚಾರಣಾಧಿಕಾರಿಗಳು ದಿನಾ೦ಕ: 26-02-2014ರಂದು ವಿಚಾರಣಾ ವರದಿಯನ್ನು (ಉಲ್ಲೇಖ 4) ನೀಡಿರುತ್ತಾರೆ. 


ವಿಚಾರಣಾ ವರದಿಯನ್ನೊಳಗೊಂಡ ಸಭಾ ಟಿಪ್ಪಣಿಯನ್ನು ಆಯೋಗದ ಸಭೆಯ ಮುಂದೆ ಮಂಡಿಸಲಾಗಿ ಅಭ್ಯರ್ಥಿಯ ವಿರುದ್ಧ ಮಾಡಲಾದ 
ಆರೋಪವು ಸಾಬೀತಾಗಿರುವುದರಿಂದ, ಕರ್ನಾಟಕ ಲೋಕಸೇವಾ ಆಯೋಗ (ಸೇವಾ ಪರೀಕ್ಷೆಗಳ ನಿರ್ವಹಣೆ) ನಿಯಮಗಳು, 1965ರನ್ವಯ ಹಾಗೂ 
ತತ್ನಂಬಂಧದಲ್ಲಿ ಜಾರಿಗೊಳಿಸಲಾದ ಆಯೋಗದ ಅಧಿಕೃತ ಜ್ಞಾಪನ ಸಂಖ್ಯೆ ಆಡಳಿತ.398/1993-94/ಪಿಎಸ್‌ಸಿ, ದಿನಾಂಕ: 14-07-1993ರನ್ವಯ 
ಪ್ರದತ್ತವಾದ ಅಧಿಕಾರದ ಮೇರೆಗೆ ಶ್ರೀಮತಿ ಶಕುಂತಲಾ ಬಸವಣ್ಣೆಪ್ಪ ಕರಮಡಿ, ನೋಂದಣಿ ಸಂಖ್ಯೆ 32694 ಇವರ 2013ನೇ ಸಾಲಿನ ಪ್ರಥಮ ಅಧಿವೇಶನದ 
ಇಲಾಖಾ ಪರೀಕ್ಷೆಯ ಅಭ್ಯರ್ಥಿತ್ವವನ್ನು ರದ್ದುಗೊಳಿಸುವ ದಂಡನೆಯನ್ನು ವಿಧಿಸುವುದು ಸೂಕ್ತವೆಂದು ಉಲ್ಲೇಖ-(5)ರಲ್ಲಿನ ದಿನಾಂಕ: 09-04-2014ರ 
ಆಯೋಗದ ಸಭೆಯಲ್ಲಿ ನಿರ್ಣಯಿಸಿರುವ ಹಿನ್ನೆಲೆಯಲ್ಲಿ ಈ ಕೆಳಕಂಡ ಆದೇಶ. 


ಆದೇಶ ಸಂಖ್ಯೆ: ಇಪ (3) 48/2014-15/ಪಿಎಸ್‌ಸಿ, ಬೆಂಗಳೂರು, ದಿನಾಂಕ: 05 ಮೇ, 2014 


ಕರ್ನಾಟಕ ಲೋಕಸೇವಾ ಆಯೋಗ (ಸೇವಾ ಪರೀಕ್ಷೆಗಳ ನಿರ್ವಹಣೆ) ನಿಯಮಗಳು, 1965ರ ನಿಯಮ 14ರ ಹಾಗೂ ತತ್ನಂಬ೦ಧದಲ್ಲಿ 
ಹೊರಡಿಸಲಾದ ಆಯೋಗದ ಅಧಿಕೃತ ಜ್ಞಾಪನ ಸಂಖ್ಯೆ ಆಡಳಿತ.398/1993-94/ಪಿಎಸ್‌ಸಿ, ದಿನಾಂಕ: 14-07-1993ರನ್ವಯ ಪ್ರದತ್ತವಾದ 
ಅಧಿಕಾರ ಮೇರೆಗೆ ನೋಂದಣಿ ಸಂಖ್ಯೆ 32694ರ ಅಭ್ಯರ್ಥಿ ಶ್ರೀಮತಿ ಶಕುಂತಲಾ ಬಸವಣ್ಣೆಪ್ಪ ಕರಮಡಿ, ದ್ವಿದ.ಸ. ಸಹಾಯಕ ಕಾರ್ಯಪಾಲಕ 
ಅಭಿಯಂತರರ ಕಛೇರಿ, ಕೆ.ಎನ್‌.ಎಸ್‌.ಎಲ್‌. ಜಿ.ಎಲ್‌.ಬಿ.ಸಿ. ಉಪ ವಿಭಾಗ ನಂ. 2, ರಾಯ್‌ಭಾಗ ತಾಲ್ಲೂಕು, ಬೆಳಗಾವಿ ಜಿಲ್ಲೆ-591 317, ಇವರ ಎರುದ್ಧದ 
ಆರೋಪವು ಸಾಬೀತಾಗಿರುವುದರಿಂದ ಈ ಅಭ್ಯರ್ಥಿಯ ಪ್ರಸಕ್ತ ಅಂದರೆ 2013ನೇ ಸಾಲಿನ ಪ್ರಥಮ ಅಧಿವೇಶನದ ಇಲಾಖಾ ಪರೀಕ್ಷೆಯ ಅಭ್ಯರ್ಥಿತ್ವವನ್ನು 
ರದುಪಡಿಸಿದೆ. 


ತಾ 


ಆರ್‌. ವೆಂಕಟೇಶ್‌ ಕುಮಾರ್‌, 


೧೯ 49 ಪರೀಕ್ಷಾ ನಿಯಂತ್ರಕರು ಹಾಗೂ ಕಾರ್ಯದರ್ಶಿ (ಪ್ರಭಾರ), 
5025 ಕರ್ನಾಟಕ ಲೋಕಸೇವಾ ಆಯೋಗ, 


ಉದ್ಯೋಗ ಸೌಧ, ಬೆಂಗಳೂರು-560 001 


IN THE COURT OF THE CITY CIVIL JUDGE, MAYO HALL, BANGALORE CITY. 
(CCH NO. 21) 


P & S.C No. 25030/2013 


BETWEEN :- 
PETITIONERS: RESPONDENT : 
1. M.Pradeep, Nil. 

5/0 late P.Muni Reddy, 

Aged about 26 years, 


Senior System Engineer. 


2. M.Bhavani, 
D/o late P.Muni Reddy,W/o Balaji, 


AND 
Aged about 28 years, Housewife. 


3. G.Vijaya, 
W/o late P.Muni Reddy, 
Aged about 48 years, Housewife. 
Petitioners No.1 to 3 are 
R/at No.5/2, 12" Cross, Ramaiah Garden, 
Maruthi Nagar, Madivala, 
Bangalore-560 068. 


PUBLIC NOTICE 


Notice is hereby given that a petition has been made to this Court under Section 276 of the Indian Succession Act, 1925 for 
grant of probate in respect of the property of M.Pasalappa Reddy who died on 06-01-2013 during his life time he executed a Will on 
11-02-2006 in favour of the petitioner No.1 M.Pradeep. 


Be it known that no caveat has been entered and the said petition is posted for hearing on 28-06-2014 at 11 A.M inthe Court 
of the IV Additional City and Sessions Judge, Mayo Hall, Bangalore (CCH-21). Any person (persons) claiming to have any interest may 
appear before the Court on the above mentioned day either in person or through a pleader before grant of a probate with respect of the 
will dated: 11-02-2006 in favour of the petitioner No.1. 





ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೧೨, ೨೦೧೪ ೬೪೩ 





SCHEDULE 

All that piece and parcel of the property bearing Municipal Khata No.91/1C, out of site No.5, bearing K.R.T No.77/2001-02 
PID No.66/168/5/2 and present PID No.152/wo264-6 Measuring East to West:15 Feet, North to South :48 Feet consisting of ground, 
first, second portion of third floors situated at Ramaiah Garden, Madivala, Chikka Adugodi presently in B.B.M.P. Ward No.66 of 
Bangalore City, bounded on:- East by: Property of S.R.Ramu, West by: Remaining property in the same property No.5 and khata 
No.91/1C, North by: Property of S.A. Krishnappa Reddy, South by: 30 Feet road. 

Given under my hand and seal of the court on this the 29" day of April 2014. 

BY ORDER OF THE COURT 


P.D. 30 Deputy Registrar, 
50-5 City Civil Court, Mayohall Unit, Bangalore. 


IN THE COURT OF THE IV ADDL CITY CIVIL JUDGE, MAYOHALL, BANGALORE 
P & Sc.No.25061/2011 
PETITIONER: 


Mr.B.N.K MURTHY, 
Ala. 70 years, 
5/0. Late. Sri. Bommi Reddy Narasimhalu @ B.N.Reddy. 
R/ a.No.20, Buddha Vihar Road, 
Frazer Town, Bangalore-560005. 
Vis 


RESPONDENT: NIL 
PUBLIC NOTICE 


Notice is hereby given that a Petition has been made to this court under Part IX, Chapter IV, Section 372 of the Indian 
Succession Act 1925, for issue of Succession certificate in favour of the petitioner on the death of late. Sri.Bommi Reddy Narasimhalu 
@ B.N.Reddy & Late Smt. B.Andalammal, parents of the petitioner who died intestate on 28.02.1996 & 26.01.1996. respectively in 
Bangalore. 


Be it known that no caveat petition has been entered and the said petition is posted for hearing on 19.06.2014 at 11 A.M. 
Any person/s claiming to have any interest may come forward in the proceedings before the issue of the Succession certificate in 
favour of the petitioner. 


SHARES & DEBENTURES INDEX 





















































Late Smt. B. Andalammal Late Sri. B.N. Reddy 

Sl. Company Name No. of Shares Sl. Company Name No. of Shares 
01. Manugraph Ltd. 235 01. Rathi Udyog 35 
02. Thirumalai Chemicals Ltd 75 02. Greaves Ltd. 130 
03. Tube Investments Ltd. 1120 03. Escorts Ltd. 36 
04. Anti Friction Bearing Ltd 156 04. SICAL Ltd. 50 
05. Sical Ltd. 25 05. TIN Plate Co of India 50 
06. India Gel & Chemicals Ltd. 768 06. Zenith Birla Ltd. 450 
07. Trade Wing Ltd. 50 07. Trade Wing Ltd. 50 
08. Godfrey Philips Ltd. 91 08. Centron Industrial Alliance Ltd. 25 
09. EIH Lid. 367 09. J.K.Sythentics Ltd. 404 
10. Hindalco Ltd. 510 10. JK Cements. 40 
11. Gabriel India Lid. 250 11. Manugraph Ltd. 405 
12. ITC Ltd. 2460 12. Madras Aluminum Co Lid 15 
13. Exide Industries Ltd. 49 13. PTL Enterprises Ltd. 3900 
14. Rohit Pulp & Paper Mills Ltd. 233 14. Sicagen India Ltd. 25 
15. Sicagen India Ltd. 25 15. Berger Paints India. Ltd. 2400 
16. Indian Rayon Corp Lid 10 16. Anti Friction Bearing Ltd. 73 


























R.N.l. No. KARBIL/2001/47147 POSTAL REGN. No. RNP/KA/BGS/2202/2014-16 
Licensed to post without prepayment WPP No. 297 





























೬೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೧೨, ೨೦೧೪ ಭಾಗ ೫ 
Sl. Company Name No. of Shares Sl. Company Name No. of Shares 
17: Rathi Udyog Ltd. 35 17. Kothari Sugars Chemicals Lid. 100 
18. Ambalal Sarabai Enterprise Ltd. 20 18. Good Year Lid. 50 
19. Centron Industrial Alliance Ltd. 25 19. India Gel & Chemicals Ltd. 768 
20. Ambala Sarabai Enterprises Ltd. 20 
21. Bombay Paints & Allied Products Ltd. 400 























Given under my hand & Seal of this Court on this the 26" day of April 2014. 


By Order of the Cour. 
Deputy Registrar 
PD- 31 City Civil Court 
50-5 Mayo Hall Unit, Bangalore 


ನಮೂನೆ-1 
(ನಿಯಮ 9ನ್ನು ನೋಡಿ) 
ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವಾಲಯ 
ಅಧಿಸೂಚನೆ ದಿನಾಂಕ: 19-05-2014 


ಶ್ರೀಮತಿ ಕುಮುದಾ ಗಿರೀಶ್‌, ಉಪ ನಿರ್ದೇಶಕರು, ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ, ಇವರು 
ಪ್ರಸ್ತುತ ಉಪ ನಿರ್ದೇಶಕರ ಕಛೇರಿ, ದಕ್ಷಿಣ ವಲಯ, ಚಾಮರಾಜಪೇಟೆ, ಬೆಂಗಳೂರು ಈ ಕಾರ್ಯಾಲಯದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಅವರ 
ಹೆಸರನ್ನು "ಕುಮುದಾ ಶರತ್‌" ಎಂದು ಬದಲಾವಣೆಗೆ ಅನುಮತಿ ನೀಡಲಾಗಿದೆ. 


ಜಿ. ಲತಾಕೃಷ್ಣ ರಾವ್‌ 
PD ೦/೧. 64 ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ 
5೦-10 ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ 


ನಮೂನೆ-1 
(ನಿಯಮ 9ನ್ನು ನೋಡಿ) 
ಉಪನಿರ್ದೇಶಕರ ಕಾರ್ಯಾಲಯ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಳಗಾವಿ 
ಅಧಿಸೂಚನೆ ದಿನಾಂಕ: 29-04-2014 
ಶ್ರೀ ಬಸವರಾಜ ಸಂಗಪ್ಪ ಗುರಪ್ಪನವರ, ಇವರು ಸ.ಕಿ.ಪ್ರಾಶಾಲೆ ಮಿಲ್ಲಾನಟ್ಟತೋಟ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಸವದತ್ತಿ ಇವರ ಅಧೀನದಲ್ಲಿ 
ಕರ್ತವ್ಯ ನಿರ್ವಹಿಸುತ್ತಿದ್ದು, ಅವರ ಹೆಸರನ್ನು "ಬಸವರಾಜ ಸಂಗಪ್ಪ ಗುರನಗೌಡ್ರ' ಎಂದು ಬದಲಾವಣೆಗೆ ಅನುಮತಿ ನೀಡಲಾಗಿದೆ. 


೧೧ ೦/೧. 65 ಉಪನಿರ್ದೇಶಕರು 
50-10 ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಳಗಾವಿ (ದ) 





ಮುದ್ರಕರು ಹಾಗೂ ಪಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು-59 





